ಸ್ವಾತಂತ್ರ ಕ ಸಂಗ್ರಾಮದ ಲಾವಣಿಗಳು 


ಲಾವಣಿಗಳ ಸಂಗ್ರಹ 





ಬ ನೀಲಕಂಠಯ್ಯ 





ಜನಪ್ರಿಯ ಜಾನಪದ ಪುಸ್ತಕ ಮಾಲೆ - ೨೬ 


ಸ್ವಾತಂತ್ರ್ಯ ಸಂಗ್ರಾಮದ ಲಾವಣಿಗಳು 


ಲಾವಣಿಕಾರ : 


ಬಿ. ನೀಲಕಂಠಯ್ಯ 
ತುರಾ ಬಿರುದಾರ್‌, ಲಾವಣಿ ವಿದ್ವಾನ್‌ 
ಬೆಂಗಳೂರು 


ಕರ್ನಾಟಕ ಜಾನಪದ ಪರಿಷತ್ತು 
ನಂ.1, ಜಲದರ್ಶಿನಿ ಬಡಾವಣೆ, 
ಎಂ.ಎಸ್‌. ರಾಮಯ್ಯ ಆಸ್ಪತ್ರ ಮಹಾದ್ವಾರದ ಹತ್ತಿರ, 
ಹೊಸ ಬಿ.ಇ.ಎಲ್‌. ರಸ್ತೆ, ಬೆ೦ಗಳೂರು - 560 054 


SWATHANTHRYA SANGRAMADA LAVANIGALU- 
Ballads on Freedom Struggle - by B. Neelakantaiah. 


Published by : 


KARNATAKA JANAPADA PARISHATH. 


No.1, Jaladarshini 1. ayout, Near M.S. Ramaiah Hospital Gate, 
New B.E.L. Road, Bangalore - 560 054. 


Pages:32 Price: Rs.10 2008. 
ಪಥಮ ಮುದಣ ೨೦೦೮ 
ಪತಿಗಳು ೨೦೦೦ 
ಪುಟಗಳು ೩೨ 

ಬೆಲೆ 


ಹಕು [ಗಳನ್ನು ಕಾಯಿ ರಿಸಿದೆ 


ರೂ. ೧೦ (ಹತ್ತು ರೂಪಾಯಿ) 


ಗಂಥ ಪಕಟಣ ಸಲಹಾ ಸಮಿತಿ 





ನಾಡೋಜ ಡಾ. ಜಿ. ನಾರಾಯಣ 


ಶ್ರೀ ಟಿ. ತಿಮ್ಮೇಗೌಡ 


ಶ್ರೀಮತಿ ಇಂದಿರಾ ಬಾಲಕೃಷ್ಣ 


ಶ್ರೀ ಗೊ.ರು. ಚನ್ನಬಸ 


ನಾಡೋಜ ಡಾ. ಸಿದ ಲಿಂಗಯ್ಯ 


ಡಾ. ಎಂ.ಎ. ಜಯಚಂದ್ರ 
ಪ್ರೊ. ಡಿ. ಲಿಂಗಯ್ಯ 
ಡಾ. ಚಕ್ಕೆರೆ ಶಿವಶಂಕರ್‌ 


ಮುದ್ರಕರು 


(8 
೮ 
e 


ಜಿ 
hf 


2 
ತಿ 


2 2 

TN 
ಸಾ CR CN CRS 
65808604 


Pal 
O 
೫ ೮ 
3 | 
MH 
9 


21 
ತ್ತಿ 
21 


ಪ್ರಾ 


ನರ್ಯದರ್ಶಿ-ಸುಂಚಾಲಕರು 
ಕೃತಿಕ ಪ್ರಿಂಟ್‌- ಆ್ಯಡ್‌ 

ನಂ. 58, 1ನೇ ಕಾಸ್‌. ಜೆ.ಕೆ. ಪುರಂ 
ವಿನಾಯಕನಗರ, ಆಡುಗೋಡಿ ಪೋಸ್‌ 
ಬೆಂಗಳೂರು - 560 030 ` 
ಮೊಬೈಲ್‌ - 98441 14958 


ಸ 


೮4 
ಲ್ಸ 
೨೧ 
ಲ 
೮೬ 
ಬ 
೭೬ 
ತ] 
9] 
ಟ್ರ 
೭೬ 
1 
@ 
೮ 


"ಜನೆಗಳಲ್ಲಿ ಜನಪದ 
ಸಕ ಪ್ರ ತ್‌ ಗ್ರಂಥಗಳ ಪ್ರಕಟಣೆಗಳೇ 
ಹತ 'ಇವುಗಳ ಜೊತೆಗೆ "ಜನಪ್ರಿಯ ಜಾನಪದ ಎ ಮಾಲೆ' ಯನ್ನು 
ಪ್ರಾರಂಭಿಸಿದೆ. ಜಾನಪದವನ್ನು ಜನಸಾಮಾನ್ಯರಿಗೆ. ತಲುಪಿಸುವುದು ಇದರ 
ಮುಖ್ಯ ಉದ್ದೇಶ. ಇದರಲ್ಲಿ ಜಾನಪದಕ್ಕೆ ದುಡಿದಿರುವ, ದುಡಿಯುತ್ತಿರುವ 
ಕಲಾವಿದರು, ಕಲೆಗಳು, ಸಂಗ್ರಾಹಕರು, ವಿದ್ವಾಂಸರು, ಸ್ವಾರಸ್ಕಕರವಾದ 
ಉಪಯುಕ್ತವಾದ ಜನಪದ ಗೀತ ಸಾಹಿತ್ಯದ ಸೋದಾಹರಣ ವ್ಯಾಖ್ಯಾನ - 
ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ, ನಾಡಿನ ಪ್ರಸಿದ್ಧ ಸಾಹಿತಿ 
ಸಂಶೋಧಕರಿಂದ ಕಿರುಗ್ರಂಥಗಳನ್ನು ಬರೆಯಿಸಿ, ಪ್ರಕಟಿಸಿ, ಕೇವಲ ಹತ್ತು- 
ಹದಿನೈದು ರೂಪಾಯಿ ಬೆಲೆಗೆ ಒದಗಿಸಲು ಯೋಜಿಸಿದೆ. ಕಡಿಮೆ ಅವಧಿಯಲ್ಲಿ 
ಓದಿಕೊಳ್ಳಬಹುದಾದ ಈ ಗಂಥಗಳು ಹಲವು ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ 
ತಿಳಿಯಪಡಿಸುತ್ತವೆ. 
ಈ ಜನಪ್ರಿಯ ಪುಸ್ತಕ ಮಾಲೆಗೆ ಪ್ರಸಿದ್ದ ಲಾವಣಿಕಾರ ಬಿ. ನೀಲಕಂಠಯ್ಯ 
ನವರ ಲಾವಣಿಗಳಿಂದ ಆಯ್ದು ಸ್ವಾತಂತ್ರ್ಯ ಸಂಗ್ರಾಮದ ಲಾವಣಿಗಳು ಎಂಬ 
ಗ್ರಂಥವನ್ನು ಸಿದ ಪಡಿಸಿದೆ. ಗಂಥದ ಆಜ ಗಂಥ ಪ್ರಕಟಣಾ ಸಮಿತಿಯ 


ಯ 


ಬೆಂಗಳೂರು ಜಿ. ನಾರಾಯಣ 
೧೫-೦೭-೨೦೦೮ ಅಧ್ಯಕ್ಷರು 


ಕರ್ನಾಟಕ ಜಾನಪದ ಪರಿಷತ್ತು 


ಧಾಟಿ - ಖಡೀಚಾಲ್‌ 
ಭೇಷಕ್‌ ತಮಾಷಾ ಟೈಗರ್‌ ನಿಶಾನಾ ಟೀಪುಸುಲ್ತಾನನ ಬಿರುದಾಯ್ತು 
ಮಸಲತ್‌ ಮಾಡಿದ ಮೀರಾದಕನಿಗೆ ದೇಶದ್ರೋಹಿ ಎಂಬೆಸರಾಯ್ತು ॥ಪಲ್ಲವಿ॥ 
() 
ಹೈದರ್‌ ಜನನವು ಸಾವಿರದೇಳ್ನೂರ್‌ ಇಪ್ಪತ್ತೆರಡನೆ ಇಸವಿಯೊಳು 
ಹೈದರ್‌ ತಂದೆಯು ಫತ್ತೆ ಮಹಮದ್‌ ತಾಯಿಯು ಮಜೀದ ಬೇಗಮಳು ॥ 
ಹೈದರ್‌ ಅಗ್ರಜನಿದ್ದನು ಷಾಬಾಜ್‌ ಮೈಸೂರ್‌ ದಳವಾಯ್‌ ಸೈನ್ಯದೊಳು 
ಹೈದರ್‌ ವಂಶವು ಪ್ರಸಿದ್ಧ ಸುನ್ನೀಪ೦ಗಡವೆನಿಸಿದೆ ಚರಿತೆಯೊಳು ॥ 
ಹೈದರ್‌ ಅಣ್ಣನು ಅಳಿದ ಅನಂತರ ದೇವನಹಳ್ಳಿಯ ಕದನದೊಳು 
ಹೈದರ್‌ ಕೀರ್ತಿ ಪ್ರತಾಪವು ಹೆಚ್ಚಿತು ತಿರುಚನಪಳ್ಳಿಯ ವ್ಯಾಜ್ಯದೊಳು ॥ 
ಹೈದರ್‌ ಸಾಹಸ ಬಿದನೂರ್‌ ನಂತರ ಅದ್ಭುತ ಆರಣಿಯುದ್ಧದೊಳು 
ಹೈದರ್‌ ಮರಣವು ಸಾವಿರದೇಳ್ನೂರ್‌ ಎಂಬತ್ತರಡರ ಅಂತ್ಯದೊಳು ॥ 
ದೊಡ್ಡ ಉಡನ್‌ 
ಹೈದರ್‌ ಕಾಲದಿ ಮೈಸೂರ್‌ ದೇಶವು ಮೊದಲಿಗಿಂತ ಮುಂದರಿದಿತ್ತು 


ಸ್ವಾತಂತ್ರ್ಯ ಸಂಗ್ರಾಮದ ಲಾವಣಿಗಳು 5 


ಹೈದರ್‌ ಆಲಿಗೆ ಖಾನ್‌ಬಹದ್ದೂರ್‌ ನವಾಬನೆಂಬುವ ಬಿರುದಿತ್ತು ॥ 
ಹೈದರ್‌ ಕೈಕೆಳಗಿಪ್ಪತ್ತಾರು ಜನ ಪಾಳ್ಳೇಗಾರರ ಪೌಜಿತ್ತು 
ಹೈದರ್‌ ಚಂಡಪ್ರತಾಪದ ಕಾಲದಿ ಲಂಡನ್‌ ಲೊಡಬಡಕಿರುತಿತ್ತು ॥ 


ಗುಲ್ಲು ಉಡನ್‌ 
ಸತ್ವಗುಣ ಹೈದರನೊಳಗಿತ್ತು 
ಮಿತ್ರರೊಳು ನಂಬಿಕೆ ಬಹಳಿತ್ತು | 
ಸತ್ಯ ಪೂರ್ಣಯ್ಯನ ಪೊಂದಿತ್ತೂ 
ಉತ್ತಮ ವೀರರ ನಿತ್ಯಪ್ರತಾಪದಿ ಸತ್ವವು ಬೆರದಿತ್ತು ॥ 
ಶ್ಲೋಕ 
ಜಾತಿ ಮುಸಲಿಂ ಹೃದರಾಲಿಗೆ ಪ್ರೀತಿಯಿದ್ದಿತು ಜನರಲಿ 
ಜಾತಿ ಭೇದವ ಬಿಟ್ಟು ಹೈದರ್‌ ಖ್ಯಾತಿಪೊ೦ದಿದನಿಳೆಯಲಿ ॥ 
ಚಾಲು 
ಮೈಸೂರ್‌ ಹೈದರ್‌ ಆಲಿಯ ಕೀರ್ತಿಯು ದೇಶವಿದೇಶದಿ ಮೆರೆದೋಯ್ತು 


ಮಸಲತ್ಮಾಡಿದ ಮೀರ್ಲಾದಕನಿಗೆ ದೇಶದ್ರೋಹಿ ಎಂಬೆಸರಾಯ್ತು ॥ 


೦. 
fl 
UW 
q 
ತ್ರ 
(೪. 
ಜ್‌ 
ಗ್ರ 
೮" 
ಡ್ಡ 
ಲ 
ತ್ತೆ 
ಎ 


ಪ್ರ ದರ್‌ ಹತ್ತಾರು ವ ಾಸಗಳಾಗಿತ್ತು ॥ 
ಬಿತ್ತರ ಬಿರ್ಕಟ್‌ ನಾಯ್ಕರ ಸೈನ್ಯವು ಚಿತ್ರದುರ್ಗದೊಳಗಡಗಿತ್ತು 
ಕತ್ತಿ ಕಠಾರಿ ಫಿರಂಗಿ ಬ೦ದೂಕ್‌ ಐವತ್ತು ಸಾವಿರ ದಂಡಿತ್ತು ॥ 


ದೊಡ್ಡ ಉಡನ್‌ 
ಗಂಡನು ಬಿಸಿಲೊಳು ಉಂಡು ಮಲಗಿರಲು ಹಂಡತಿ ಓಬವ್ವ ಎಂಬುವಳು 
ಗಂಡನ ಬದಲಾಗೆಂಡತಿ ವನಕೆಯ ಕಿಂಡಿಯೊಳಿದ್ದಳು ಪಹರೆಯೊಳು! 
ಗಂಡು ಬಹದ್ದೂರ್‌ ದಂಡಿನ ಯೋಧರ ತಂಡವು ನುಗ್ಗಲು ಕಿ೦ಂಡಿಯೊಳು 
ಕಂಡ ಕ್ಷಣವೆ ಖತಿಗೊಂಡು ಜಜ್ಜಿದಳು ರುಂಡಗಳಗಣಿತ ವನಿಕೆಯೊಳು ॥ 
ರಂಗಯ್ಯನ ಕೋಟೆಯ ಬಾಗಿಲು ಬಲವಾಗಿತ್ತು 
ಬ೦ಗಾರದ ಗಟ್ಟಿಯ ಸಂತೆ ಬಾಗಿಲೆನಿಸಿತ್ತು । 
ಶೃಂಗಾರದಿ ನಾಲ್ಕಾರ್‌ ಕೋಟಿಬಾಗಲಿರುತಿತ್ತು 
ಜ೦ಗಾಯಿತು ಒನಿಕೆಯ ಬಾಗಿಲೊಳಗೆ ಗಮ್ಮತ್ತು | 


ಸ್ವಾತಂತ್ರ್ಯ ಸಂಗ್ರಾಮದ ಲಾವಣಿಗಳು 


ಗುಲ್‌ ಉಡನ್‌ 
ದುರ್ಗದಾ ಮದಕರಿನಾಯ್ಕನಿಗೆ 
ಭಾರ್ಗವನ ಕರುಣವು ಕುಂದೋಗೆ | 
ದುರ್ಗಿ ಉಚ್ಚಂಗಿಯ ಕೈಪೆ ತೊಲಗೇ 
ನುಗ್ಗಿತು ಹೈದರ್‌ ಆಲಿಯ ಸೈನ್ಯವು ಚಿತ್ರದುರ್ಗದೊಳಗೆ ॥ 
ಶ್ಲೋಕ 
ಏಕನಾಥೇಶ್ವರಿಯ ಕೃಪೆಯದು ತೀರಿ ಮದಕರಿನಾಯ್ಕನು 
ಲೋಕಮಧ್ಯದಿ ತೋರಿ ವಿಕ್ರಮ ತೀರಿಕೊ೦ಡನಿರಾಜನು ॥ 
ಚಾಲು 
ವಿಶೇಷ ತಂತ್ರದ ಕುಶಲತೆಯಿಂದಲಿ ಹೈದರ್‌ ಆಲಿಗೆ ಜಯವಾಯ್ತು 
ಮಸಲತ್ಮಾಡಿದ ಮೀರ್ದಾದಕನಿಗೆ ದೇಶದ್ರಹಿ ಎ೦ಬೆಸರಾಯ್ತು ॥ 
೩ 
ಭೀಕರ ಶತ್ರು ಭಯಂಕರನೆಂಬುತ ಲೋಕದಿ ಹೈದರ್‌ ಪೆಸರಿತ್ತು 
ಲೋಕದೊಳತಿ ಸುಖ್ಯಾತಿಯ ಪಡೆದನು ಶ್ರೀಕಂಠನ ದಯ ಇವಗಿತ್ತು ॥ 
ಹಾಕಿದ ಹೃದರ್‌ ಆರಣಿ ಮುತ್ತಿಗೆ ಏಕದಿ ಕದನವು ನಡೆದಿತ್ತು 
ತಾಕಿತು ಮೃತ್ಯುವು ಹೈದರ್‌ ಆಲಿಗೆ ಭೀಕರ ಬೆನ್‌ಫಣಿ ಎದ್ದಿತ್ತು ॥ 
ಈ ಕಡ ತಾಂತ್ರಿಕ ದಿವಾನ್‌ ಪೂರ್ಣಯ್ಯನ ಚಮತ್ಕಾರ ಬಲು ಚುರುಕಿತ್ತು 
ಲೋಕಶಿಖಾಮಣಿ ಹೈದರ್‌ ಆಲಿಗೆ ಅಕಾಲಮರಣವೆ ಒದಗಿತ್ತು ॥ 
ಶ್ರೀಕರಪಟ್ಟದ ಮುಖ್ಯಸ್ಥರಿಗೀ ದುಃಖದ ವಾರ್ತೆಯು ಮುಟ್ಟಿತ್ತು 
ವ್ಯಾಕುಲವೆಂಬುವ ಶೋಕಸಾಗರದಿ ಮೈಸೂರ್‌ ದೇಶವೆ ಮುಳುಗಿತ್ತು ॥ 


ದೊಡ್ಡ ಉಡನ್‌ 
ಹೈದರ್‌ ಆಲಿಯು ಬಲ್ಲವನಲ್ಲವು ಓದುಬರಹವೆಂತೆಂಬುದನು 
ಆದರು ಖಚಿತದಿ ಐದುಭಾಷೆಯೊಳು ಮಾತನಾಡ್ತುದನು ಕಲಿತಿದ್ದನು । 
ಮೋದದಿ ವೈರಿಗಳಲ್ಲರ ಮರ್ಧಿಸಿ ಮೈಸೂರ್‌ ಧ್ವಜ ಮರೆಸಿದ್ದವನು 
ಈ ಧರೆಯಿಂದಲಿ ಕಣ್ಮರಯಾದನು ಕನ್ನಡ ಕಡುಗಲಿ ಎನಿಸಿದನು ॥ 
ಚಿಕ್ಕ ಉಡನ್‌ 
ಅಪ್ಪ ಕಟ್ಟಿದ ಮೈಸೂರ್‌ ದೇಶ ದೊಡ್ಡದಿತ್ತಲ್ಲ 
ಟೀಪುವಿನ ಕಾಲದೊಳು ಇನ್ನು ವಿಸ್ತರಿಸಿತಲ್ಲ | 
ಕಪ್ಪವನೆ ತ೦ದಿದ್ದನು ಚಪ್ಪನ್ನಾರು ಬಿಡಲಿಲ್ಲ 
ಬೆಪ್ಪಾದರು ಅರಿಗಳು ಕೇಳಿ ಟೀಪು ಜಯಸೊಲ್ಲ ॥ 
ಗುಲ್ಲು ಉಡನ್‌ 
ಹೈದರನ ಬಳಿಕ ಟೀಪುಸುಲ್ತಾನ್‌ 


ಬೆದರಿಸಿದ ಗದಗದ ಹಿ೦ದುಸ್ಸಾ; 
ಪದವಿ ಮಾಮೈಸೂರಿನ ಸುಲ್ತಾನ್‌ 
ಕದನದಿ ಮಂಗ್ಳೂರ್‌ ಹಿಡಿದನು ಕೈವಶ ಬೆದರಿದ್ದಿತು ಲಂಡನ್‌ ॥ 
ಶ್ಲೋಕ 
ಅರವು ಆಂಧ್ರಾ ಷುರುವಿಗಿಡಿದನು ಷಾರು ಕೊಯಮತ್ತೂರನು 
ನಿರುತ ಲೂಟಿಯ ಹೊಡೆಯುತ್ತಿದ್ದನು ನೀಲಗಿರಿ ಮಲಬಾರನು ॥ 
ಚಾಲು 


ಮೈಸೂರ್‌ ಷರ್ಜಾ ಗರ್ಜನೆ ಕೇಳಿ ಲಂಡನ್‌ ಪಶುಗಳು ಬೆದರೋಯ್ತು 


ಸಂಗ್ರಾಮದ ಲಾವಣಿಗಳು 9 


ಮಸಲತ್ಮಾಡಿದ ಮೀರ್ಲಾದಕನಿಗೆ ದೇಶದ್ರೋಹಿ ಎ೦ಬೆಸರಾಯ್ತು ॥ 
೪ 
ಆಟಾಟೋಪದಿ ಟೀಪುಸುಲ್ತಾನನು ಆರ್ಕಾಟ್‌ ಲೂಟಿಯ ಮಾಡಿದ್ದನು 
ಏಟೇಟಿನಮೇಲ್‌ ಉಲ್ಲಾಫರಂಗಿಯ ಕೋಠಿಗಳಷ್ಟೋ ಲೂಟಿದ್ದನು ॥ 
ನಟನೆಯ ನೈಜಾಂ ಮರಾಟಿರಾಜರ ಪಟಾಲಮ್ಮ ದಿಟ ಗೆದ್ದಿದ್ದನು 
ಬ್ರಿಟಿಷ್‌ ಜನಾಂಗದ ಈಸ್ಟಿಂಡ್ಯ ಕಂಪೆನಿ ಲಾಸ್ಟಾಗುವ೦ದದಿ ಮಾಡಿದ್ದನು | 
ಕೋಟಲೆ ಹತ್ತಿದ ಬ್ರಿಟಿಷ್‌ ವರ್ತಕರು ಕೂಟದಿ ಗೃದರು ಮಸ್ತತ್ತನು 
ಲೂಟಿಯನೊಡೆಯಲು ಶ್ರೀರಂಗಪಟ್ಟಕೆ ವಾಲ್ಟರ್‌ ಹ್ಯಾರಿಸ್‌ ಬಂದಿದ್ದನು ॥ 
ಮಿಟಮಿಟಕಣ್‌ ಬಿಡುತಿದ್ದ ಮರಾಟಿಯು ಸಪೋರ್ಟಾಗಿ ಸೈನ್ಯ ತಂದಿದ್ದನು 
ಕಟಕಟ ಹಲ್‌ ಕಡಿಯುತ್ತ ನಿಜಾಮನು ಥಟಕ್ಕನೇ ಒಳಹೊಕ್ಕಿದ್ದನು । 
ದೊಡ್ಡ ಉಡನ್‌ 
ಮೀರ್‌ ಕಮರುದ್ದೀನ್‌ ಖಾನ್‌ ಸೇನಾಪತಿ ಸೋತನು ಹಿರೋಡೆ ಬಳಿಯಲ್ಲಿ 
ಬಾರೋದ್ದೀನನ ಬಲವೆಲ್ಲ ಮಡಿದಿತು ಗುಲ್‌ಷನಬಾದಿನ ಯುದ್ಧದಲಿ । 
ಫಿರಂಗಿ ದಳಪತಿ ಮಾನ್ದಿಯರ್‌ ಲಾಲಿಯು ಮೂರ್ಛೆಯಬಿದ್ದನು ರಣದಲ್ಲಿ 
ಮೀರಸಾದಕನ ದ್ರೋಹದಿ ಸತ್ತನು ಸೈಯ್ಯದ್‌ ಗಫೂರ್‌ ಗುಂಡೇಟಿನಲಿ ॥ 
ಚಿಕ್ಕ ಉಡನ್‌ 

ಘಡ್‌ಘಡಲ್‌ಘಡಲ್‌ ಗುಂಡೊಡದರಣ್ಣ ಕೋಟೇಗೆ ` 

ಗಡಬಿಡಿಯು ಹತ್ತಿದ್ದಿತು ಶ್ರೀರಂಗಪಟ್ಟಣದೊಳಗೆ | 

ಕಡುದ್ರೋಹಿಗಳಾಟದಿ ಮದ್ದಿನ ಮನೆ ಉರಿದ್ದೋಗೆ 

ಇಡಿಸಿದ್ದ ಫಿರಂಗಿಯು ಮುರಿದುಬಿತ್ತು ಬುರುಜೊಳಗೆ ॥ 


10 ಹೈದರ್‌ ಮತ್ತು ಟಿಪ್ಪುಸುಲ್ತಾನ್‌ ಲಾವಣಿ 


ಗುಲ್‌ ಉಡನ್‌ 
ವಂಚಕರ ಮಿಂಚಿನಾಟ ಬಳ್ಳಿ 
ಸಂಚರಿಸಿ ಗೂಂಚಲಾಗಿತ್ತಿಲ್ಲಿ | 
ಕೊಂಚ ದಂಡಿತ್ತು ಕೋಟೆಯಲ್ಲಿ 
ವಂಚನೆಮಾಡಿತು ಫ್ರೆಂಚರ ಸೈನ್ಯವು ಕೊಂಚಕಾಲದಲ್ಲಿ ॥ 
ಶ್ಲೋಕ 
ಮೀರಸಾದಕನಾಟ ಮೀರಿದ ನಾಟಕವೆ ಆಗಿದ್ದಿತು 
ದಾರಿತೋರಲು ವೈರಿಜನರಿಗೆ ಭಾರಿ ಕಷ್ಟವೆ ತಪ್ಪಿತು । 
ಚಾಲು 
ಖಾಸಾ ದಂಡಿನ ಶ್ರೇಷ್ಠ ಮುಖಂಡರ ಮೋಸವು ಸುಲ್ತಾನ್ಗರಿವಾಯ್ತು 
ಮಸಲತ್ಮಾಡಿದ ಮೀರ್ಲ್‌ಕನಿಗೆ ದೇಶದ್ರೋಹಿ ಎ೦ಬೆಸರಾಯ್ತು ॥ 
೫% 
ಹರಾಮಖೋರರ ಖರಾಮತ್ತರಿತನು ಟೀಪುಸುಲ್ತಾನನು ನಿಮಿಷದಲಿ 
ಅರೇ ಹಮಾರೇ ನಮ್ಮಖ್ಬರಾಮ ಕರೇಸೊ ಕಾಮೆಂದ ಮಹಲಿನಲಿ ॥ 
ಸ್ವರಾಜ್ಯ ರಕ್ಷಣೆ ಸ್ಪತಂತ್ರಕೋಸುಗ ರಣಾಗ್ರಕ್ಟೊರಟನು ರೋಷದಲಿ 
ಫರಂಗಿ ಸೋಲ್ಡರ್‌ ತರಂಗಮಧ್ಯದಿ ತುರಂಗ ಬಿಟ್ಟನು ತೂರ್ಯದಲಿ ॥ 
ಪರಂಪರೆಯ ಪರ ವಿರೋಧಿ ಫೌಜನು ಕುರೀಗಳ೦ದದಿ ಖಡ್ಗದಲಿ 
ಸರಾಸರೀ ಇಲ್‌ ಬರಿಯಲು ಸಾಗದು ತರಿದನು ಎಷ್ಟೋ ಶಿರ ಬದಲಿ ॥ 
ಪರಾಕ್ರಮದಿ ಬಲು ಹೋರಾಡಿ ಬಿದ್ದನು ರಂಗರಬಾಗಿಲ ಗವಿಯಬಳಿ 
ಫರಂಗಿಫ್‌ಜಿನ ತರಂಗ ನುಗ್ಗಿತು ಶ್ರೀರಂಗಧಾಮನ ಪಟ್ಟದಲಿ | 
ದೊಡ್ಡ ಉಡನ್‌ 


ಸ್ವಾತಂತ್ರ್ಯ ಸಂಗ್ರಾಮದ ಲಾವಣಿಗಳು 11. 


ವೈರಿ ಮಧ್ಯೆ ಹೋರಾಡಿ ಸ್ಪರ್ಗವನು ಸೇರಿದ ಸುಲ್ತಾನ್‌ ಸಂದೇಶ 
ನೂರು ವರುಷ ಇಲಿಯಾಗಿ ಬಾಳುವುದು ಸಾಕು ಹುಲಿ 2ಜಿ ॥ 
ಸಾರುತಲಿದ್ದನು ಸುಲ್ತಾನನೀಪರಿ ಸರ್ವರೆದುರು ತನ್ನುದ್ದೇಶ 
ಧೀರನ ಮೈಸೂರ್‌ ಹುಲಿ ಎಂತೆಂಬುವ ಬಿರುದೊಂದುಳಿದಿದೆ ಈ ದಿವಸ ॥ 
ಚಿಕ್ಕ ಉಡನ್‌ 
ಹುಲಿ ಸೀಳಿದ ದೊರೆ ಅಳಿದ್ದೋದಮೇಲೆ ರಣದಲ್ಲಿ 
ಗಲಭೆಯು ಎದ್ದಿದ್ದಿತು ಶ್ರೀರಂಗಪಟ್ಟಣದಲ್ಲಿ 
ಸುಲಿಗೆಯನೆ ಮಾಡಿದರು ಶತ್ರು ಜನರು ಭರದಲ್ಲಿ 
ಬಳಿಕಾದ ವಿವರ ಬರದೇನು ಇಲ್ಲ ಫಲವಿಲ್ಲಿ. 
ಗುಲ್ಲು ಉಡನ್‌ 
ಬ೦ದಿದ್ದವರೆಲ್ಲ ತಿಂದು ತೇಗೆ 
ಹಿ೦ದಿನಾ ರಾಜರ ಸಂತತಿಗೆ 
ಮುಂದಿನೊಳು ಮುಮ್ಮಡಿ ಕೃಷ್ಣರಿಗೆ 
ಪೊಂದಿತು ರಾಜ್ಯವು ಸಾವಿರದೇಳ್ನೂರ್‌ ತೊಂಬತೊಂತೊಳಗೆ | 
ಶ್ಲೋಕ 
ರಾಜಧಾನಿಯ ಮೈಸೂರ್‌ ಪಟ್ಟಣ ಮಾದರಿಯ ನವರೀತಿಲಿ 
ಸೋಜಿಗದಿ ರಾಜಿಪುದು ಶ್ರೀ ಜಯಚಾಮರಾಜರ ಕೃಪೆಯಲಿ ॥ 
ಚಾಲು 
ಶೇಷನಗಿರಿಹರಿ ದಾಸಪುಟ್ಟಣ್ಣನ ಲೇಸಿನ ಕರುಣವು ನಮಗಾಯ್ತು 
ಪೋಷಿಪ ಶ್ರೀಗುರು ಕವಿರಾಢ್‌ ನಂಜನದಾಸ ನೀಲ್ಕಂಠನ ಪದವಾಯ್ತು ॥ 
. ೧6೩೩ 


12 


೨. ಬೆಂಗಳೂರು ಗಣಪತಿ ಸತ್ಯಾಗ್ರಹದ ಲಾವಣಿ 


ಶ್ರೀಕರವೆನಿಸಿದ ಈ ಕರ್ನಾಟಕ ಲೋಕದಿ ಬೆ೦ಗ್ಳೂರ್ಕರೆಯುತಲಿ 

ಅಕಾರ್‌ಸಕಾರ ಮಕಾರರೇಕದಿ ಕುಕುಟ ಪರಾಕ್ರಮ ತೋರುತಲಿ ॥ಪಲ್ಲವಿ॥ 
೧ ಕುಡೀಚಾಲ್‌ 

ವಿದ್ಯಾಶಾಲೆಯು ಇದ್ದಿತು ಬೆಂಗ್ಳೂರ್‌ ಸಿದ್ದೀಕಟ್ಟೆ ಸಮೀಪದಲಿ 


ಸಿದ್ಧಿ ಗಣಪತಿಯು ಮೊದಲಿಂದಿದ್ದಿತು ಪ್ರಸಿದ್ಧ ಮಿಡ್ಲಿಸ್ಕೂಲಿನಲಿ ॥ 


ಇದ್ದ ಗಣೇಶನ ಪೂಜಿಸುತ್ತಿದ್ದರು ವಿದ್ಯಾರ್ಥಿಗಳತಿ ಶ್ರದ್ಧೆಯಲಿ 
ಮುದ್ದು ಗಣಪತಿಗೆ ಮಂಟಪ ಕಟ್ಟಿಸಿ ಇದ್ದರು ಬಾಲರು ಭಕ್ತಿಯಲಿ ॥ 


ಎದ್ದು ಬರಲು ಖಾನ್‌ ಬಹದ್ದೂರರು ಮುದ್ದು ಗಣಪ ಮುಂಭಾಗದಲಿ 
ರೌದವೇರಿತತಿ ಕುದಮನುಜರಿಗೆ ಸಿದ್ದಿ ಗಣಪತಿಯ ವಿಷಯದಲಿ ॥ 


y 


ದ್ದು ನಡೆಸಿದರು ಮಸಲತ್‌ ವಿದ್ಯವ ವಿದ್ಯಾಶಾಲೆಯ ಮುಖ್ಯರಲಿ 

ಭದ್ರಪಡಿಸಿದರು ಸಿದ್ಧಿಗಣಪತಿಯ ವಿದ್ಯಾಶಾಲೆಯ ಕೊಠಡಿಯಲಿ ॥ 
ವುಡನ್‌ 

ದಿನದಿನಕೇರಿತು ಖಾನರ ಕಪಟ ಗಣಪತಿಗೆ ಸಲು ಮಸಲತ್ತ 


ಸ್ವಾತಂತ್ರ್ಯ ಸಂಗ್ರಾಮದ ಲಾವಣಿಗಳು 13 


ಜನಗಳ ಕೈವಶ ಮಾಡಿಕೊಂಡರು ಹೀನಕೃತ್ಯಕೆ ಜನ ತುರ್‌ತ ॥ 
ದಿನಮಣಿ ಬಾಲರು ಖಾನರ ಕಪಟವ ಅಣಗಿಸಲೊರಟರು ಘೋಷಿಸುತ 
ಒಣಗಿತು ಮುಖಕಳೆ ಖಾನರಿಗೀಕ್ಷಣ ದೀನಬಾಲಕರ ದೂಷಿಸುತ ॥ 
ಚಿಕ್ಕುಡನ್‌ 
ಹಟವನೇ ಹಿಡಿದರು ಸ್ಕೂಲಿನ ಬಾಲಕರಲ್ಲ 
ಘಟಬಿದ್ದರು ಸಮ್ಮತಿ ಗಣಪತಿ ಬಿಡುವವರಲ್ಲ 
ಪಟ ಒಂದನು ಮರೆಸುತ ಗಣಪತಿ ವಿಷಯವನ್ನೆಲ್ಲ 
ದಿಟವನೇ ಸಾರಿದರು ಬೆಂಗ್ಳೂರ್‌ ಪ್ರಜೆಗಳಿಗೆಲ್ಲ ॥ 
ಗುಲ್ಲುಡನ್‌ 
ಹುಡುಗರು$ ಧ್ಯಾನಿಸಿ ಗಣಪತಿಯ 
ನಡೆದರು ಕೂಗುತ ಪರಿಪರಿಯ 
ಹಿಡಿದರು ಮುಷರ ದಿನಚರಿಯ 
ಕೊಡಿಸಿರಿ ಗಣಪತಿ ನಡೆಸೇವ್‌ ಪೂಜೆಯ ನೋಡ್ತಿರಿ ವೈಖರಿಯ ॥ 
ಶ್ಲೋಕ 
ಹಿಂದು ಬಾಲರು ಬಂದು ಬೇಡಿದರ್ತಂದು ಕೊಡಿ ನಮ್‌ ಗಣಪನ 
ಎಂದು ಕೇಳಲು ಕೇಳದಂದರು ಹೊಂದಿಕೊಂಡರು ದುರ್ಜನ ॥ 
ಚಾಲ್‌ 
ಶೋಕದಿ ಹೊರಟರು ಏಕದಿ ಬಾಲರು ಕೇಕೆಯನಾಕುತ ಬೀದಿಯಲಿ 
ಅಕಾರಕಾರ ಮಕಾರರೇಕದಿ ಕುಕಟ ಪರಾಕ್ರಮ ತೋರುತಲಿ ॥ 


14 ಬೆಂಗಳೂರು ಗಣಪತಿ ಸತ್ಯಾಗಹದ ಲಾವಣಿ 


ಜು 
ಮಸಲತ್ಮಾಡುತ ಅಬ್ಬಾಸ್ಟಾನರು ಮುಸಲ್ಮಾನರೊಳು ಯೋಚಿಸುತ 
ವಸೂಲ್ಮಾಡಿದರು ಚಂದಾ ಹಣವನು ಫೆಷಲ್ಹೋರರನು ಕೂಡಿಸುತ ॥ 
ವಿಶೇಷ ನೆರೆದರು ಅಸಲ್ರಾಟಿ ಜನ ಹೊಸ ಮಜ್ಜನಕ ನಿಜ ನಸುನಗುತ 
ಮೀಸೆಯ ತಿರುವುತ ಸೇರಿದರತಿಜನ ನಾವ್‌ ಷರಿಕಿರುವೆವು ನಿಮಗೆನುತ ॥ 
ಹುಸುರಿ ಬುರುಡೆಯನು ಸ್ಕೂಲಿನ ಗಲಭೆಗೆ ಸುಬ್ರಹ್ಮಣ್ಯರೆ ಮುಂದೆನುತ 
ಅಸಮ ತಿವಾರಿಯ ಕೈಸೆರೆ ಹಿಡಿಸಿರಿ ಭೀಮರಾಯರನು ಜೊತ್ತೆಳೆನುತ ॥ 
ಈ ಸಮಯದಿ ಆ ಸ್ಕೂಲಿನ ಬಾಲರು ಗಣಪತಿ ಸೆರಯನು ಬಿಡಿರನುತ 
ಹಸುತೃಷೆ ಅಣಗಿಸಿ ಹಟವನೆ ಹಿಡಿದರು ವಿಷಯ ಕೇಳೆ ಬಹು ಮನಕೊರೆತ॥ 
ವುಡನ್‌ 
ಹುಡುಕುತ ಬ೦ದರು ವಡಕುಗಾರರು ಸುಬ್ರಹ್ಮಣ್ಯರ ಬಿರಬಿರಿಯ 
ಬಿಡದೆ ಹಿಡಿದರು ಭೀಮರಾಯರನು ಒಡನೆ ರಾಮಲಾಲ್‌ ತಿವಾರಿಯು ॥ 
ಹಿಡಿದು ಮೂವ್ಹರನು ನುಡಿದರೀಪರಿ ನೋಡಿ ಬನ್ನಿ ನೀವ್‌ ಸೆರೆಮನೆಯ 
ಹುಡುಗರ್ಮುಖಂಡರ ಹಿಡಿದರನ್ನುತಲಿ ಪಡೆದರಿಮಾನೀ ನಿಜ ಖುಷಿಯ ॥ 
ಚಿಕ್ಕುಡನ್‌ 
ಏಕದಿ$ ಹೊರಟು ಹುಡುಗರನೇಕರು ಕೂಡಿ 
ವ್ಯಾಕುಲದಿ ಸೆರೆಮನೆಯ ಅಧಿಕಾರಿಗಳನು ನೋಡಿ 
ಯಾಕಿವರನು ಹಿಡಿದಿರಿ ಬಿಡಿಬಿಡಿರೆಂಬುತ ಬೇಡಿ 
ಸಾಕಾಗಲು ಸೆರಮನೆ ಕನ್ನಡಿ ಹುಡಿಹುಡಿ ಮಾಡಿ ॥ 


ಸ್ಪಾತಂತ್ಮ ಸಂಗಾಮದ ಲಾವಣಿಗಳು 15 


ವ" ೨ ಖ 


ಗುಲ್‌ ವುಡನ್‌ 
ಹುಡುಗರು ದಿವಾನ್‌ ಬಂಗ್ಲೆ ಕಡೆಗೆ 
ನಡೆದರು$ ಬೇಡಲು ಸಚಿವರಿಗೆ 
ಬಿಡದಲೆ ತಡೆದರು ಗೇಟೊಳಗೆ ॥ 
ಪುಡಿಪುಡಿ ಮಾಡ್ದರು ಚಮನ್‌ ಕುಂಡಗಳು ದಿವಾನ್‌ ಬಂಗ್ಲೆಯೊಳಗೆ ॥ 

ಶ್ಲೋಕ 
ಪೇಳಲಸದಳ ಜೈಲ ಬಳಿಯೊಳು ಬಾಲಕರ ಕೋಲಾಹಲ 
ಕೇಳಿಬ೦ದಿತು ಮಿಲ್ಟಿ ಪೌಜು ಸಾಲು ಕುದುರೆ ಸವಾರ್ದಳ ॥ 

ಚಾಲ್‌ 
ರೋಕಲಿ ಬಂದರು ಮಿರ್ಜಾ ವಜೀರರು ವ್ಯಾಕುಲ ತೋರಲು ಬಾಲರಲಿ 
ಅಕಾರ್‌ ಸಕಾರ ಮಕಾರರೇಕದಿ ಕುಕುಟ ಪರಾಕ್ರಮ ತೋರುತಲಿ ॥ 

KR 

ಬ೦ದ ದಿವಾನರ ವಂದಿಸಿ ಬಹುತೆರ ಬಂಧ ಬಿಡಿಸಿ ಅತ್ತಿ ಜನರನ 
ಎಂದು ಬೇಡಿದರು ಹಿಂದು ಬಾಲಕರು ಮುಂದೆ ಸಾರಿ ಆ ಸಚಿವರನ ॥ 
ಒಂದು ಕೇಳದಲೆ ಕಂದರ ಕುಂದನು ಮುಂದು ಮಾಡೆ ಮೋಟಾರ್‌ ಗಮನ 
ಒಂದೆರಡೇಟಿಗೆ ಚಿಂದಿಯ ಮಾಡ್ಡರು ಮಂದ ಪ್ರಾಜ್ಜನಾ ಸುಲೋಚನ ॥ 
ಬಂದಿತು ರೋಷವು ತೊಂದರೆ ಮಾಡ್ದರು ಎಂದು ಕರೆದು ಸರದಾರರನ 
ಕುಂದು ಮಾಡಿರೆಂದಪುಣೆ ಕೊಟರು ಹಿಂದೂ ಬಾಲರ ಮಂಡಲಿನ ॥ 
ಅಂದದ್ದೇ ತಡ ದುಂದು ಸವಾರರು ಬಂದು ತೋರೆ ತಮ ವೀರತನ 


16 ಬೆಂಗಳೂರು ಗಣಪತಿ ಸತ್ನಾಗಹದ ಲಾವಣಿ 


ಒಂದೇ ಭರದೊಳು ಕುದುರೆಯನ್ಹಾರಿಸಿ ಕೊಂದರು ಭರ್ಜಿಲಿ ಬಾಲರನ ॥ 

ಬಂದಿತು ಸುದ್ದಿ ಹಿಂದೂ ಜನರಿಗೆ ಬಂದರು ಜೈಲಿನ ಬಳಿ ಬಿರನ 

ಕುಂದು ಮಾಡಿದರೆ ಕಂದರೆ ನಿಮ್ಮನು ಎಂದು ಸುರಿಸಿ ಕಣ್ಣೀರು ಜನ॥ 
ಉಡನ್‌ 

ಬಿಡಿಬಿಡಿರೆನ್ನುತ ಹಿಡಿದ ಮುವ್ವರನು ನಡೆದರು ಜೈಲಿನ ಕಡೆದುಂದ 

ಬಿಡುವ ತನಕ ನಾವ್‌ ನಡೆಸುವದಿಲ್ಲವು ಗಣಪತಿ ಪೂಜೆಯ ಕ್ರಮದಿಂದ 

ಗಡಿಬಿಡಿ ತಡೆಯದೆ ತ್ರಿಮೂರ್ತಿಗಳನೂ ಬಿಡುಗಡೆ ಮಾಡ್ದರು ಸೆರೆಯಿಂದ 

ಸಡಗರದಿಂದಲಿ ಮೆರೆಸುತಲವರನು ನಡೆದರು ಸ್ಕೂಲಿಗೆ ಭರದಿಂದ ॥ 
ಚಿಕ್ಕುಡನ್‌ 

ಸಂಧಿಯನು ನಡೆಸೆ ಖಾನ್‌ ತಂದುಕೊಂಡು ಪುಂಡರನ 

ಬಂಧನದಿ ಬಿಡುಗಡೆs ಹೊಂದಿ ಬಂದ ಮೂವ್ವರನ 

ಹಿಂದುಗಳ ಹೊಡೆಯಿರಿ ಚಿಂದಿಮಾಡಿ ಗಣಪತಿನ 

ಮುಂದೊದಗುವ ದುಂದನು ನೋಡಿಕೊಳ್ಳೆ ನಾನದನ ॥ 
ಗುಲ್ಲುಡನ್‌ 

ಕೂಡಿದರು ಪಕ್ಕ ಗುಮಾನಿಯರು 

ಕೇಡಿಗಳು ಕೆ೦ಪುಮಾರಿ ಜನರು 

ಹೇಡಿಗಳು ಹೆಂಡ ಹೊಡೆದು ಜೋರು 

ಕೂಡಿಕೊಂಡಿದ್ದರು ಲಡಾಯ್‌ ಮಾಡಲು ಖಾನ್‌ ಮಹಡಿಲಿವರುತ ॥ 
ಶ್ಲೋಕ 

ಸೆರೆಯ ಬಿಡುಗಡೆ ಹೊಂದಿ ಬಂದರು ಸತ್ಯಾಗ್ರಹ ಪ್ರಾಮುಖ್ಯರು 


ಸಂಗ್ರಾಮದ ಲಾವಣಿಗಳು 17 


ಪರಮ ಹರುಷದಿ ಮೆರೆಸುತವರನು ನಡೆದರ್‌ ಪ್ರಜೆ ಶ್ರೀಮಂತರು ॥ 
ಚಾಲ್‌ 
ಕೇಕೆಯನಾಕುತ ಠೀಕಿಲಿ ತಂದರು ಎತ್ತಿ ಮುಖಂಡರ ಮೆರೆಸುತಲಿ 
ಚಕಂಚಕೀಬಲೆ ಚಮತ್ಕಾರವಿದೆ ಬೆ೦ಗಳೂರಿನಾ ಜಂಗಿನಲಿ ॥ 
೪ 
ಸೇರಿದರ್‌ ಸೆರೆಮನೆ ಬಿಡುಗಡೆ ಹೊಂದಿದ ಸತ್ಯಾಗ್ರಹಿಗಳು ಸ್ಕೂಲಿನಲಿ 
ಹರುಷದಿ ಲಕ್ಷರ್‌ ಕೊಟ್ಟರನೇಕರು ಗಣಪತಿ ಪೂಜೆ ವಿಶೇಷದಲಿ ॥ 
ಇರುತಿರಲೀಪರಿ ಕಲ್ಲು ಜೋಡುಗಳು ಸುರಿಮಳೆ ಸುರಿದಿತು ಭರ್‌ಸಭೆಲಿ 
ಸೇರಿಕೊಂಡಿದ್ದರು ಹರಾಮಖೋರರು ಖಾನ ಬಹದ್ದೂರರ ಮನೆಲಿ ॥ 
ಅರಿಯದ ಬಾಲರ ಪರಿಪರಿ ಹೊಡೆದರು ತುರುಕ ಫಕೀರರು ಕೋಲಿನಲಿ 
ಹರಹರಯೆನ್ನುತ ಕಿರುಚುತ ಬಿದ್ದರು ತುರುಕರ ಪೆಟ್ಟಿಗೆ ಅರಚುತಲಿ ॥ 
ತೂರುತ ಬಂದರು ತುರುಕರ ತುಂಟರು ತೋರುತ ಆಯುಧ ಕೈಗಳಲಿ 
ತಿರುವಿದರ್‌ ಕಟ್ಟಿಗೆ ವರಸೆ ಅನೇಕರು ಛೀರಿ ಕಲೀಜನ ಚೂರಿಯಲಿ ॥ 
ಉಡನ್‌ 
ಲಟಲಟಲಟ್ಟಾ ತಿರುವುವನೊಬ್ಬನು ಏಟನು ತಿಂದನು ಹುಡುಗೊಬ್ಬ 
ಬೇಟೆಯನಾಡುವ ತುರುಕನು ಒಬ್ಬನು ಓಟವನೋಡೆ ಯುವ ಹುಡುಗೊಬ್ಬ 
ದಿಟದಿಟ ದೊಣ್ಣೆಲಿ ಬಡಿಯುವನೊಬ್ಬನು ವಟವಟ ಬೈಯ್ಯುವ ಹುಡುಗೊಬ್ಬ 
ಈಟಿಯ ತೋರುತ ತಿವಿಯುವನೊಬ್ಬನು ಘಟವನೆ ಬಿಟ್ಟನು ಹುಡುಗೊಬ್ಬ ॥ 
ಚಿಕ್ಕುಡನ್‌ 
ಇಷ್ಟೊತ್ತಿಗೆ ಬ೦ದಿತು ಕುದುರೆ ಪೌಜು ಗಡಬಡನೆ 


18 ಬೆಂಗಳೂರು ಗಣಪತಿ ಸತ್ಯಾಗ್ರಹದ ಲಾವಣಿ 


ಇಷಾಗಲು ಮೊದಲೇ ಪೋಲೀಸ್‌ ಜನರು ದೌಡನ್ನೆ 


೬) 


ಬಿಟ್ಟಿದ್ದರು ಹಿಡಿಯದೆ ತುರುಕ ತು೦ಡ ಜನರನ್ನೇ 


ಒ ೧೦ಎ 


ಎಷ್ಟೆ ಳಲು ತೀರದು ದುಷ್ಟ ಜನರ ನಡೆಯನ್ನೇ | 


ಇಷ್ಟರೊಳು ಡಂ ಡಂ ಶಬ್ದಗಳು 
ತಟ್ಟನೆ ಹಾರಿತು ಗುಂಡುಗಳು 
ಪಟ್ಟರು ಹುಡುಗರು ಬೀತಿ ಬಲು 
ಕಟ್ಟೆಯ ಮೇಲ್‌ ಕುಳಿತಿದ್ದ ಚಂದ್ರನಿಗೆ ತಾಗಿತು ಗುಂಡುಗಳು ॥ 

ಶ್ಲೋಕ 
ಮೊದಲೆ ಮಸಲತ್‌ ನಡೆದು ಇದ್ದಿತು ಪುಂಡ ಜನರೊಳು ತರ್‌ತರ 
ಇದರ ಮೇಲ್ದಾವ್‌ ಪೇಳ್ವದೇನಿದೆ ಕೇಳ್ದರ್ಕಾರೀ ಅಲ್ಲರ ॥ 

ಚಾಲ್‌ 
ಆ ಕಡೆ ಈ ಕಡೆ ತೂರಿ ಪರಾರಿ ಪೋಕರಿ ಪುಂಡರು ಸಂದಿನಲಿ 
ಸಕಲರು ಕೇಳಿರಿ ಟಕಬಿಕಿ ವೀರರು ಜಂಗು ನಡೆಸೆ ಬೆಂಗ್ಳೂರಿನಲಿ ॥ 

೫ 

ಏನ ಹೇಳುವುದು ಖಾನರ ಸಾಹಸ9 ಮೋಟಾರ್‌ ಬಂಡಿಲಿ ಬಲೆಮೋಸ 
ಖೂನಿಖೋರರನು ಸಾಗಿಸಿಬಿಟ್ರರು ಘೋಷ ಘೋಷಯೆಂದಾ ದಿವಸ ॥ 
ಮುನಿದು ಬಿದ್ದಿದ್ದಿತು ಮಂಟಪದ್ದೊರಗಡೆ ಗಣಪತಿ ಪ್ರತಿಮೆಯು ಅತಿಕ್ಷೇಶ 
ಹೀನ ಫಕೀರರ ಕೇಳುವರಿಲ್ಲವು ಖಾನರಿಗಾಯಿತು ಮನ ಹರುಷ ॥ 


ಸ್ವಾತಂತ್ರ್ಯ ಸಂಗ್ರಾಮದ ಲಾವಣಿಗಳು 19 


ಧೀನ್‌ ಧೀನ್‌ಯೆನ್ನುತ ಮಜ್ಮ ಒ೦ದ್ದೊರಟಿತು ಧೀನ್ಸಾ ರಾವಳಿ ಜಯಘೋಷ 
ದೀನೋದ್ಧಾರರು ನೋಡಿದರಿದನು$ ಖಾನಾಪೀರರ ಒಣರೋಷ ॥ 
ದೀನ ಬಾಲಕರ ಹೊಡೆದರೆನ್ನುತಲಿ ಕರ್ನಾಟಕ ಜನ ಬಲು ಬಿರಸ 
ಪುನಗಿಟ್ಟಾಡಿಸಿ ಹೊಡೆದು ಕೆಡಹಿದರು ಕಂಡ ಕಡೆಲಿ ಪುಂಡರ ಶಿರಸ ॥ 
ಏನನರಿಯದ$ ಸ್ವಾನುಭವಿಗಳು5 ಒದರಿದರೇನಿದೆ ಹೂೊಲಸ್ನೂಲಸ 
ಘನತೆಯನೇರಲು ಅಕಾರ್ಕಕಾರರು ಮಾಡಿದರ್‌ ತಿರೃಸ್ಥಿನ ಕೆಲಸ ॥ 
ಉಡನ್‌ 
ಗೊ೦ಂದಲವೆಸಗಿದ ಮುಂದಿನ ದಿನವೇ ಸಂದುಗಳಲಿ ಮಿಲ್ಬೀಪಾರ 
ಹಿಂದು ಜನಗಳು ಬ೦ದನುಮಾಡಿದರೊಂದಿನ ಅಂಗಡಿಗಳ ಪೂರ 
ಮುಂದಿನ ದುಂದಿಗೆ ನೂರ್ನಲ್ಪತ್ತಾಲ್ಕನೆ ಸೆಕ್ಷನ್‌ ತೋರಿಸೆ ಸರಕಾರ 
ಅಂದಿಗೆ ಅಣಗಿತು ದಾಂಧಲೆಯೆಲ್ಲವು ಎಂದಿನಂತೆ ಸಮ ಪುರವಿವರ ॥ 
ಚಿಕ್ಕುಡನ್‌ 
ದಂಗೆಯ ವಿಚಾರಣ ನಡೆದುಹೋಯ್ತು ಕೋರ್ಟಿನಲಿ 
ಢಂಗಾದರು ಮೂರ್ಪರು ಢೋಂಗಿ ಹೊಡೆದು ನ್ಯಾಯದಲಿ 
ಶೃಂಗಾರದಿ ಮೆರೆಯುವ ಬೆ೦ಗಳೂರು ಶಹರಿನಲಿ 
ಮಂಗಳವು ನೆಲೆಸಿ ಶ್ರೀ ಕೃಷ್ಣ ಭೂಪ ರಾಜ್ಯದಲಿ ॥ 
ಗುಲ್ಲುಡನ್‌ 
ಕುಂಭಿಣಿಲಿ ಬೆ೦ಗಳೂರಿನಲ್ಲಿ 


ಸುತ್‌ 


ಸಂಭ್ರಮದಿ ಮಿಡ್ಡಿಸ್ಕೂಲಿನಲ್ಲಿ 


20 ಬೆಂಗಳೂರು ಗಣಪತಿ ಸತ್ಯಾಗ್ರಹದ ಲಾವಣಿ 


ಒ೦ಬೈನೂರಿಪ್ಪತ್ತೆಂಟರಲ್ಲಿ 

ತುಂಬಿದರ್‌ ಬಹುಜನ ಸೆಪ್ಟಂಬರ್‌ ಹದಿನೇಳನೆ ತೇದಿಯಲಿ ॥ 
ಶ್ಲೋಕ 

ಬಿದ್ದ ಗಣಪನ ಸಿದ್ದ ಪಡಿಸಿದರ್‌ ಎದ್ಯಶಾಲೆಯ ಬಾಲರು 

ಸಿದ್ಧಿ ಗಣಪನ ಪೂಜೆಗೈದರು ಜಯ ಜಯೆನ್ನುತ ಸರ್ವರು ॥ 
ಚಾಲ್‌ 

ಈ ಕವಿ ರಚಿಸಿದೆ ತುರಾ ನಿರಂಜನ್‌ ಗುರು ತುಕನ್‌ಗಿರಿ ಆಜ್ಜೆಯಲಿ 

ನೀ ಕೃಪೆ ತೋರೈ ಶೇಷನ್‌ಗಿರಿಹರಿ ನೀಲಕಂಠ ನಾರಾಯ್ದರಲಿ. 


೧೯೨೮೦ 


21 


೩. ಶಿವಪುರ ಮತ್ತು ವಿದುರಾಶ್ವತ್ನದ ಲಾವಣಿ 
ಧಾಟಿ - ಖಡೀಚಾಲ್‌ 

ಸತ್ಯಸಮರದಾ ಹತ್ಯ ಪೇಳುವೆನು ಚಿತ್ತದಿ ಲಾಲಿಸಿರಿದು ಸತ್ಯ 

ಮರ್ತ್ಯದೊಳಾರ್ಯಾವರ್ತದ ವಿದುರಾಶ್ವತ್ಥ ವಿಚಿತ್ರದ ಘನಹತ್ಯ ॥ಪಲ್ಲವಿ॥ 


ವಿಶಾಲ ಮೈಸೂರ್‌ ಪ್ರಸಾರ ಕಾಂಗೆಸ್‌ ಪ್ರಸಂಗ ಲಾವಣಿ ಕವಿ ಸರಸ 
ಪಾಷಾಣ ಹೃದಯದ ದೇಶೀಯ ಜನರಿಗೆ ಲೇಸಾದರಿಲ್ಲವು ಕರುಣ ರಸ ॥ 
ಆ ಶಿವಪುರದೊಳು ದೇಶಿಯ ಪ್ರಜೆಗಳು ಬೋ ಶಿಸ್ತು ತೋರಿದರೊಮ್ಮನಸ 
ದೇಶೀಯ ಪ್ರಮುಖರು ನಿಶಾನಿ ಏರಿಸಿ ಬಾರೀದರ್‌ ಭೇರಿಯ ಜಯಘೋಷ 
ಕುಶಾಗ್ರ ನೀತಿಯ ಮೈಸೂರ್‌ ಸರ್ಕಾರವು ಸೆಕ್ಷನ್‌ ಚಲಾಯ್ದಲು ಬಲು ಬಿರುಸ 
ದೇಶೀ ಮುಖಂಡರು ಸೆಕ್ಷನ್‌ ಉಲ್ಲಂಘಿಸಿ ಸೈ ಎಂದಿನಿಸಿದರಾ ದಿವಸ ॥ 
ದೊಡ್ಡುಡನ್‌ 
ಶಿವಪುರದೊಳು ನಮ್‌ ಸುವಿಮಲ ಚರಿತರು ತ್ರಿವರ್ಣರಾಟೆಯ ಧ್ವಜವೆತ್ತ 
ಬವಣೆಯ ಪಡುತಲಿ ಅವಿನಯ ಲ್ಯಾನ್ಸರ್ಸ್‌ ಕೋವಿಲಾಠಿಗಳನಿಡಿಯುತ್ತೆ ॥ 
ತವಕದಿ ಬಂದಿತು ಕವಿಯುತ ಕಾಂಗೆಸ್‌ ಸುವಿಮಲಚರಿತರ ಪಿಡಿಯುತ್ತೆ 
ಶಿವಶಿವ ಈ ಪರಿ ಅವಿಚಾರದಿ ಉದ್ಭವಿಸಿತು ಕ್ರಾಂತಿಯು ಸುತ್ತ ಮುತ್ತೆ ॥ 
ಶ್ಲೋಕ 
ಮುದದಿ ಕಾಂಗಸ್‌ ಧ್ವಜವನೆತ್ತಿದ ಪ್ರಮುಖರಿಗೆ ಜೈಲಾಯಿತು 
ಇದುವೆ ವಿದುರಾಶ್ವತ್ಥ ಗಲಭೆಗೆ ಮುಖ್ಯ ಕಾರಣವಾಯಿತು ॥ 
ಚಾಲ್‌ 
ಸತ್ಯಮಹಾತ್ಮರ ಸತ್ವವನರಿಯದೆ ಹತ್ಯವಗೈಯುವುದ್ಯಾವ್‌ ಕೃತ್ಯ? 


22 ಶಿವಪುರ ಮತ್ತು ವಿದುರಾಶ್ನತ್ತದ ಲಾವಣಿ 


ಮರ್ತೃದೊಳಾರ್ಯ್ಕಾವರ್ತದ ವಿದುರಾಶ್ವತ್ಥ ವಿಚಿತ್ರದ ಘನೆಹತ್ಯ ॥ 
ಮಿ 
ಘನ ಸರ್ದಾರರ ರಣ ದಬ್ಬಾಳಿಕೆ ದಿನಚರಿ ಅಬ್ಬರವೇರಿಹುದು 
ಜನಗಣವೆಂಬುವ ಗಣನೆಯೆ ಇಲ್ಲದೆ ಜನರನೆ ಜರ್ಮುರಗೊಳಿಸಿಹುದು ॥ 
ಜನರಿಂದಲ್ಲವೆ ಘನಸರ್ಕಾರಕೆ ಧನ ಧಾನ್ಯಂಗಳು ಒದಗುವುದು 
ಜನಗಳ ಕೊಂದರೆ ಘನ ರಾಜ್ಕಾಂಗದ ಘನತೆಯು ಮತ್ತೆಲ್ಲುಳಿಯುವುದು? 
ಜನತೆಯ ಕಾಡುವ ಘನತೆಯ ರಾಜ್ಯಕೆ ಹೀನಭೂತವೊ೦ದಂಟಿದುದು 
ಹೀನ ಭೂತವಾ ದೇವನಹಳ್ಳಿಯ ಜ್ಞಾನಪೂಜೆ'ಯಿ೦ದೋಡಿದುದು ॥ 
ದೊಡ್ಡುಡನ್‌ 

ಒಂಬೈನೂರ್‌ ಮುವ್ಹತ್ತೆ೦ಟನೆ ಏಪ್ರಿಲ್‌ ತಿಂಗಳ ಇಪ್ಪತ್ತೈದರೊಳು 
ತುಂಬಿರೆ ಬಹುಪ್ರಜೆ ಸಂಭ್ರಮದಿಂದಲಿ ವಿದುರಾಶ್ಚತ್ಮದ ಜಾತ್ರೆಯೊಳು ॥ 
ಸ್ತಂಭದಿ ಮೆರೆಯುವ ದ್ವಜಸತ್ಯಾಗ್ರಹ ಕಾಂಗೆಸ್‌ ಕೂಟದಿ ಕೂಡಿರಲು 
ಡಂಭಕರಾ ಪ್ರಜ ದ್ರೋಹಿಗಳಲವರು ಢಂ ಢಂ ಹೊಡೆದರು ಗುಂಡುಗಳು ॥ 

ಶ್ಲೋಕ 
ಸುತ್ತಮುತ್ತಲು ಲಾಠಿ ಹೊಡೆತಗಳ್‌ ಮತ್ತೆ ಗುಂಡಿನ ಏಟುಗಳ್‌ 
ಸತ್ತ ಹೆಣಗಳ ಲಕ್ಕವಿಲ್ಲವು ಹೊತ್ತರೆಷ್ಟೋ ಗುಪ್ತದೊಳ್‌ ॥ 

ಚಾಲ್‌ 
ಸತ್ಯವು ಕೇಳಿರಿ ಮಿಥ್ಯವಿದಲ್ಲವು ಹತ್ಯ ಹತ್ಯ ಸ್ತೀ ಶಿಶುಹತ್ಯ 
ಮರ್ತೃದೊಳಾರ್ಯಾವರ್ತದ ವಿದುರಾಶ್ವತ್ಥ ವಿಚಿತ್ರದ ಘನಹತ್ಯ ॥ 


* ಪೊರಕೆ ಏಟು. ದೇವನಹಳ್ಳಿ ಪೊರಕೆಗೆ ಪ್ರಸಿದ್ಧ. 


ಸ್ವಾತಂತ್ರ್ಯ ಸಂಗ್ರಾಮದ ಲಾವಣಿಗಳು 23 


ಗೌರಮ್ಮ ಎಂಬುವ ಗರ್ಭಿಣಿ ಹೆಣ್ಣನು ಗರ್ವದಿ ಕೊಂದರು ಕೈಯ್ಯಾರ 

ಸಾರ್ವಜನರ ಮೇಲ್‌ ಗುಂಡಿನ ಸುರಿಮಳೆ ಸುರಿಸಿದರು ಘೋರ ವೈಯಾರ | 

ಏರಾಟಪುತ್ರರ ಭರಾಟ ಭಾರತ ಕರಾಟಕ್ಕಿಂತಲು ವಿಸ್ತಾರ . 

ನಿರಾಳಗೈದರು ನಿರಾಯುಧಾ ಮೇಣ್‌ ನಿರಾಪರಾಧಿಗಳ್‌ ಸಂಹಾರ ॥ 

ಏರಿಸಿ ಗುಂಡನು ಹಾರಿಸಿದಾಕ್ಷಣ ನೂರಾರು ಕಪಿಗಳು ಭಯಂಕರ 

ಕಿರ್ರಂದು ಕಿರಚುತ ಕೊರ್ರೆಂದು ಕೊರಗುತ ಗಿರ್ರೆಂದು ಸತ್ತವು ತರಾತರ ॥ 
ದೊಡ್ಡುಡನ್‌ 

ಇಡೀ ಪ್ರಪಂಚವೇ ನಡುಗಿತು ಈ ಫನ ಗಡಿಬಿಡಿ ಕೇಳಿದ ಕ್ಷಣದೊಳಗೆ 

ಗೌಡ ಗಾವಿಲರು ಹೂಡಿದ ತಂತ್ರದಿ ಕೇಡೆಲೆ ಒದಗಿತು ಕಡೆಯೊಳಗೆ ॥ 

ಬಡತನದಿಂದಲೆ ಬೆಳೆದಾ ವೃಷಭನ ಬಡಾಯಿ ಬಹಳಾ ರಣದೊಳಗೆ 

ಸಡಗರದಿಂದಲಿ ಹಿಡಿದು ರಿವಾಲ್ವರ್‌ ಹೊಡೆದರು ಪ್ರಜೆಗಳ ಭರದೊಳಗೆ ॥ 

ಶ್ಲೋಕ 
ಘೋರ ವಿದುರಾಶ್ವತ್ಥ ಹತ್ಯದ ನ್ಯಾಯ ಕಡೆಗಿದು ಖಂಡಿತ 
ಶ್ರೀ ರಮೇಶಂ ಸಮಿತಿ ವಿವರವು ಶ್ರೀ ರಮಣನಿಗೆ ಅರ್ಪಿತ ॥ 


ಸತ್ಯವು ಶ್ರೀ ಗುರು ಪುಟ್ಟನ೦ಜಣ್ಣರ ಭಕ್ತ ನೀಲ್ಕಂಠನ ಸಾಹಿತ್ಯ 


ನ 
ಮರ್ತೃದೊಳಾರ್ಯಾವರ್ತದ ಎದುರಾಶ್ಚತ್ಥ ವಿಚಿತ್ರದ ಘನಹತ್ಯ ॥ 


ತೇ ಜೇ ೫% 


24 


೪. ಭಾರತ ಸ್ವಾತಂತ್ರ್ಯ ಚಳವಳಿಯ ಲಾವಣಿ 


ಧಾಟಿ-ಖಡೀಚಾಲ್‌ 
ಭಾರತವರ್ಷದ ವೀರಾಗ್ರಣಿಗಳ ಹೋರಾಟದ ಘನ ಚರಿತೆಯನ 
ಭಾರತೀಯ ಸ್ವಾತಂತ್ರ್ಯದ ಸಮರದ ಸಾರವನರಿಯಿರಿ ಸೂರಿಜನ ॥ 


ಸತ್ಯವು ಸಾವಿರದೆಂಟ್ನೂರ್‌ಐವತ್ತೇಳನೆ ಇಸವಿಲಿ ಬ್ರಿಟೀಷರು 
ಗತ್ತಿನ ರಭಾನ್ಲೀ ಲಕ್ಷ್ಮೀಬಾಯ್‌ ಕೈ ಕತ್ತಿಯ ಬಿರುಸಿಗೆ ಬೆದರಿದ್ದರು ॥ 
ಮತ್ತೆಲೆ ಸ್ತ್ರೀ ಶಿಶುವೆನ್ನದೆ ರಣದೊಳು ಮೋಸದಿ ಕೊಂದರು ಮಾರ್ಮಿಕರು 
ತತ್ತರಪ ಜೆ ತಾಂತ್ಯಾತೋಪಿಯ ತಪ್ಪದೆ ಗಲ್ಲಿಗೆ ಹಾಕಿದ್ದರು ॥ 
ಬಿತ್ತರಭೀಕರ ಸಿಪಾಯಿ ದ೦ಗೇಲಿ ಸತ್ತರು ಬಹುಜನ ಭಾರತರು 
ಸ್ವತಂತ್ರಘೋಷಣೆ ಸಾರಿದ ವೀರರ ಸಾಲುಮರಕೆ ನೇಣತ್ತಿದ್ದರು ॥ 
ಶ್ಲೋಕ 
ದಂಗೆಕೋರನು ಎಂದು ರಾವ್‌ಸಾಹೇಬನನ್ನು ಬ್ರಿಟೀಷರು 
ದಂಗುಬಡಿಯುವ ದೈತ್ಯವೃತ್ತಿಯ ರೀತಿಯೊಳು ಕೊಂದಿದ್ದರು ॥ 
ದೊಡ್ಡ ಉಡನ್‌ 
ಆವರಿಸುತ ನಮ್‌ದೇಶದ ಸಂಪದ ಸೂರೆಯಗೈಯ್ಯುತ ಮೋದದಲಿ 
ತಾವೆಲೆಬಾರತ ಸಾರ್ವಭೌಮರೆಂದಾಕ್ರಮಿಸಿದ್ದರು ಸ್ವೇಚ್ಛೆ ಯಲಿ 
ಈ ವಿಧವೆಲ್ಲವು ಭಾವಿಸಿ ಕಾಂಗ್ರೆಸ್‌ ಪುಟ್ಟಿತು ಭಾರತ ವರ್ಷದಲಿ 


ಸಂಗ್ರಾಮದ ಲಾವಣಿಗಳು 25 


ಸಾವಿರದೆಂಟ್ನೂರ್‌ಎಂಬತ್ತೈದನೆ ಡಿಸೆಂಬರ್ರಪ್ಪತ್ತೆಂಟರಲಿ ॥ 
ಉತಾರ್‌ ಉಡನ್‌ 
ಹೇರಂಭನ ಪ್ರಜೋತ್ಸವನಂತರ ಪ್ರಸಿದ್ಧ ಬೊಂಬಾಯ್‌ ನಗರದಲಿ 


1 


ಪ್ರಾರಂಭಿಸಿದರು ಇಂಡಿಯನ್‌ ನ್ಯಾಷಲ್‌ ಕಾಂಗ್ರೆಸ್‌ ಎಂಬುತ ಪ್ರಥಮದಲಿ | 
ಸೌರಂಭದೊಳಾ ಉಮೇಶಚಂದಿರ ಬ್ಯಾನರ್ಜಿಯ ನೇತೃ ತ್ರದಲಿ 
ಆರಂಭದ ಸಬೆಕೂಡಿತು ಎಪ್ಪತ್ತೆರಡು ಸದಸ್ಯರ ಸಂಖ್ಯೆಯಲಿ | 
ಉಡನ್‌ 
ತದನಂತರ ದಾದಾಭಾಯ್‌ ನವರೋಜಿಯ ಭಾಂಕ | 
ಮುದವೇರಿತು ಬದರುದ್ದೀನ ತಯ್ಯಬ್ದಿಯ ತನಕ | 
ಅದರಾಚೆಗೆ ತಿಲಕರು ಗೋಖಲೆ ಈರ್ವರ ಢಂಕ | 
ಬಿದಿಗೆಯಾ ಚ೦ದ್ರನಂತೆ ಬೆಳಗಿತು ಕಾಂಗ್ರೆಸ್‌ ಬಿಂಕ ॥ 
ಗುಲ್ಲಡನ್‌ 
ಅನಂತರ ಹೋಮ್‌ರೂಲ್‌ ಚಳವಳಿಯು 
ದಿನಂಪ್ರತಿ ಹೆಚ್ಚಿತು ಗಡಬಿಡಿಯು 
ಘನಾಂತರ ಅಸಹಕಾರಗುರಿಯೂ 
ಜನಾನುರಾಗದ ಕಿಲಾಫತ್‌ ಕಾಂಗೆಸ್‌ ಚಳವಳಿ ವ್ಯಾಪನೆಯು ॥ 
ಶ್ಲೋಕ 
ವಾಕ್‌ಸಭಾ ಮೇಣ್‌ ಪತ್ರಿಕಾ ಸ್ವಾತಂತ್ರ್ಯ ಕಸಿದು ಬ್ರಿಟೀಷರು 
ಕಾಕುಮತಿಯೊಳು ನಮ್ಮ ದೇಶವನಾಕ್ರಮಿಸಿ ನಲಿದಿದ್ದರು ॥ 


ು॥ 


ಎ 


ಲಿ 
ಷದಿ ಕೊಂದಿದರು 


ಆ 
fou 


ಭಾರತ ಸ್ವಾತಂತ್ರ್ಯ ಚಳವಳಿಯ ಲಾವಣಿ 
ಎ 


ಶುಕದೇವರ ಶಿರಗಳ ಕಡಿಸಿದ 


ಲು 
ವೀರಾಧಿವೀರರು ಸೇರಿ ಮಾಡಿದರು ಭಾರತಮಾತೆಯ ಸೇವೆಘನ 


ವಃ 


ಜಾ 
[6 


ತಿ 


ಡ ನಾಡಿಗರು ಸಾರಿದರು ॥ 
ದೊಡ ಉಡನ್‌ 


ತಂತ್ರ್ಯದ ಸಮರದ ಸಾರವನರಿಯಿರಿ ಸೂರಿಜನ ॥ 


ಆ 


[oN 


ಮೆ 
ಲಗಲೆಂಬುತ ಲಲಿತ ಕನ, 


ಬಾರತೀಯ ಸಾ 


26 


ಅಧ 


If 
ಸ್ಮ ಇ 
9 
Ye: ಡಿ 
G Is. 
ಲ್ಲಿ 
೨ 1 
| 5 
ಛಿ ೧% 
ಗಡ ಭ 
ಳ್ಳ ಎ 
p53 5 
Ff 
ತ್ಯ 
§ 8 
ಇಲ್ಲಿ J 
ಛ Ar 
ph 

) 
9 


ಸನ ನಂತರ ಬ್ರಿಟೀಷರು 


ಸಂ 


೦ತಕಣಗಿದ ಸರ್ವರನು ॥ 
ರ್‌ ಉಡನ್‌ 


NS 
ಇದ್‌ 


ತಾ 


ಕ್‌ 
ಎ 


ಉ 
ಸರ್‌ಹೂರೋ 


ಶಿರೋಮಣಿ ಬೆಳವಡಿಮಲ್ಲಮ ಕಿತೂರ್‌ 


ತಿ 


ನಾನಾ ಹತ್ಯವನೆಸಗಿದ 


ಸ 


ಸ್ವಾತಂತ್ರ್ಯ ಸಂಗ್ರಾಮದ ಲಾವಣಿಗಳು 27 


ವಿನಾಶಕಾರಕ ವಿದ್ಯಮಾನವನು ವಿನೋದದಿಂದಾಚರಿಸಿದ್ದರು । 
ಕ್ಷೋಣಿಯೊಳದ್ದುತ ಕೊಹಿನೂರ್‌ವಜ್ರವನಾಗಲೆ ಸಾಗಿಸಿಬಿಟ್ಟಿದ್ದರು 


ದೀನತೆಪೊಂದಿದ ದೇಶಿರಾಜರನು ಬೊಂಬೆಗಳಂದದಿ ಕುಣಿಸಿದರು | 


ಉಡನ್‌ 


ಮುಂದಿನಾ ವಿವರವನೊಂದೊಂದ 


ಚಂದದೊಳು ಲಾಲಿಸಿ ಜನವೃಂದ | 


ಒಂಬೈನೂರ್‌ ಮುವ್ಹತ್ರ ಜನವರಿ ತೇದಿ ಇಪತ್ತಾರರೊಳ್‌ 
ಸಂಭ್ರಮದಿ ಸ್ವಾತಂತ್ರ್ಯ ದಿನಾದಾಚಾರಣೆ ನಡದಿತು ದೇಶದೊಳ್‌ । 
ವೀರಪಟೇಲರ ಬಾರ್ಡೋಲಿಯ ಕರನಿರಾಕರಣವತಿ ಸನ್ಮಾನ 


ಭಾರತೀಯ ಸ್ವಾತಂತ್ರ್ಯದ ಸಮರದ ಸಾರವನರಿಯಿರಿ ಸೂರಿಜನ ॥ 


28 ಭಾರತ ಸ್ವಾತಂತ್ರ್ಯ ಚಳವಳಿಯ ಲಾವಣಿ 


ಉಪ್ಪಿನ ಘನ ಸತ್ಯಾಗ್ರಹ ನಡೆಸಲು ಧರಶನ್‌ಕೋಠಿಯ ಕಡೆ ಪಯಣ 
ರಟರು ಗಾ೦ಧಿಮಹಾತ್ಮರು ಕರೆದು ಸರೋಜಿನಿದೇವಿಯನ ॥ 


GL 
tl 
ಓಜ 8 
ಚ 


ಉಪಿನಕೋರಠಿಗೆ ಮುತ್ತಿಗೆಹಾಕುತ ಮುರಿದರು ಉಪ್ಪಿನ ಖಟ್ಟೆಯನ 
ದರ್ಪದಿ ಬಂಧನಗೈದರು ತಕ್ಷಣ ಕಾಂಗ್ರೆಸ್‌ ಪ್ರಮುಖರನೆಲ್ಲರನ ॥ 
ಗಪ್ಪನೆ ದೇಶಾದ್ಕಂತವು ನಡೆಯಿತು ಉಪ್ಪಿನ ಚಳುವಳಿ ಕಾರ್ಯಘನ 
ಸಪ್ರೂ-ಜಯಕರ್‌ ಸಂಧಾನದಿಂದಲಿ ಬೆಪ್ಪ್ಡಡಿದೋದರು ಆಂಗ್ಲ ಜನ ॥ 
ಶ್ಲೋಕ 
ವೀರಅರವಿಂದರೂ ಮೇಣ್‌ ಮಾಳವೀಯರು ಆ ಕ್ಷಣ 
ಸಾರಿದರು ಸ್ವಾತಂತ್ರ್ಯ ಗರ್ಜನೆ ವೀರಸಾವರ್‌ಕರ್‌ ಘನ ॥ 
ದೊಡ್ಡ ಉಡನ್‌ 
ಗಾಂಧಿಜಿ ಇರ್ದನ್‌ ಮಾತುಗಳ್‌ ನಂತರ ಮೂವತ್ತೆ ದನೆ ಇಸವಿಯೊಳು 
ಬಂದಿತು ಇಂಡಿಯಾ ನೂತನ ಶಾಸನ ಸುಧಾರಣೆಯ ಕೆಲ ಅಂ೦ಶಗಳು । 
ಹಿಂದು ಮುಸಲ್ಮಾನ್‌ ಭೇದ ಪ್ರಬಂಧವು ಅದರೊಳಗಿದ್ದಿತು ಚಂದದೊಳು 
ಎಂದಿಗು ಆಗದು ಎನ್ನುತ ನುಡಿದರು ಜವಹರಲಾಲರು ತೀವ್ರದೊಳು ॥ 
ಉತಾರ್‌ ಉಡನ್‌ 
ಆರುಕೋಟಿ ಹರಿಜನರ ರಕ್ಷಣೆಯ ಕುಟಿಲೋಪಾಯಗಳೊಂದು ಕಡ 
ಬೇರೆಯಾಗಿ ನೀವೆಂದು ಮುಸ್ಲಿಮ್ಮರ ಎತ್ತಿಕಟ್ಟಿ ಮತ್ತೊಂದು ಕಡೆ । 
ಸೇರಿ ಎಲ್ಲರೊಂದಾಗುತ ಬನ್ನಿರಿ ಎಂದು ಕರೆದು ಇನ್ನೊಂದು ಕಡೆ 
ಭಾರತೇಯರೊಳು ಭೇದವಕಲಿಸಿ ತೊಡಕಿಟ್ಟಿದ್ದರು ಮೂರುಕಡೆ ॥ 


ಸ್ವಾತಂತ್ರ್ಯ ಸಂಗ್ರಾಮದ ಲಾವಣಿಗಳು 29 


ಉಡನ್‌ 
ಕೊಡಬೇಕು ಎನ್ನತುಲಿ ಜಿನ್ನರು ಪಾಕಿಸ್ಥಾನ 
ಕಿಡಿಇಟ್ಟರು ಸ್ವರಾಜ್ಯ ಪ್ರಶ್ನೆಯ ಮೂಲದೊಳದನ 
ಗಡಿಬಿಡಿಯೊಳ ನಡೆದಿತು ಕಾಂಗೆಸ್‌ಲೀಗಿನ ಕದನ 
ಕಡುಕ್ರಾಂತಿ ದುರಂತಗಳೆಸಗಿತು ದೇಶದೊಳಿನ್ನ ॥ 

ಗುಲ್ಲುಡಾನ್‌ 

ಹಿ೦ದು ಮುಸಲ್ಮಾನ ಕಲಹದಿಂದ 
ಅಂದು ಆ ಬ್ರಿಟೀಷರ್ಲಾನಂದ 
ಚಂದದೊಳು ಮೆರೆದರು ನಲವಿಂದಾ 
ಮುಂದಿನ ಪ್ರಕರಣದಿಂದಲಿ ಗುಂಡಿಗೆ ಬೆದರಿತು ನಿಜದಿಂದಾ ॥ 

ಶ್ಲೋಕ 
ಭಾರತೇಯರ ವೀರಕಾಂಗ್ರೆಸ್‌ ತೋರಿದದ್ದುತ ಕ್ರಮದೊಳು 
ವೀರಕನ್ನಡ ಮೈಸೂರ್‌ ಕಾಂಗ್ರೆಸ್‌ ಸೇರಿ ದುಡಿದಿತು ಜೊತೆಯೊಳು । 

ಚಾಲು 
ಸಾರುತ ಶೌರ್ಯ ಪ್ರದರ್ಶನಗೈದರು ಲಕ್ಷಾಂತರ ಜನ ಬಲಿದಾನ 
ಭಾರತೀಯ ಸ್ವಾತಂತ್ರ್ಯದ ಸಮರದ ಸಾರವನರಿಯಿರಿ ಸೂರಿ ಜನ. 
ಕೇಳಿರಿ ಮುವತ್ತೇಳನೆ ಇಸವಿಯ ಅಕ್ಟೋಬರಿಪ್ಪತ್ತೈದರೊಳು 
ಪೇಳಲಿಕಸದಳ ನರಿಮನ್‌ ಪ್ರಕರಣ ಬೆಂಗ್ಳೂರ್‌ಬನಪ್ಪಾ ಪಾರ್ಕಿನೊಳು ॥ 
ಗೋಲಿಯು ವ್ಯಾಪಿಸಿ ಸತ್ತನು ಹರಹರ ಗುಂಡಪ್ಪನು ಗುಂಡೇಟಿನೊಳು 
ಲಾಲಿಸಿ ಶಿವಪುರ ಧ್ವಜಸತ್ಯಾಗ್ರಹ ನಡೆದಾ ನಂತರ ಗಲಭೆಗಳು ॥ 
ಇಳೆಯೊಳು ವಿದುರಾಶ್ವತ್ಥದ ಹತ್ಯವು ನಡೆದಿತು ಮೂವ್ಹತ್ತೆಂಟರೊಳು 
ನಲವತ್ತೆರಡನೆ ಇಸವಿಯ ಚಳವಳಿ ಕಳವಳ ಆಂಗ್ಲರ ಹೃದಯದೊಳು ॥ 


30 ಭಾರತ ಸ್ವಾತಂತ್ರ್ಯ ಚಳವಳಿಯ ಲಾವಣಿ 


ಶ್ಲೋಕ 
ಶಾಂತಿ ಸಮರವು ಕ್ರಾಂತಿ ರೂಪದಿ ನಿಂತು ಮೆರೆದಿತು ದೇಶದಿ 
ಭ್ರಾಂತಿಯೊಳು ಸ್ವಾತಂತ್ರ್ಯಪ್ರಿಯರನು ಬಂಧಿಸಿದರತಿ ಕ್ರೋಧದಿ ॥ 


ಮಾ 


ಖನನನ್‌ಗೈದರು ಡಾಕಾ ಮಲಮಲ್‌ ತಯಾರಿಪರ ಕೈಬೆರಳಿವರು | 
ವ್‌ ದ ಬಿಟೀಷ 
ಜನಾ೦ಗದ್ದಕ್ಕಿನ ್ರಿ ದ ಬಿಟೀಷರು 


ಉತಾರ್‌ ಉಡನ್‌ 
ದೇಶಭಕ್ತನಾ ಮಹದೇವ್‌ ದೇಶಾಯ್‌ ಸೆರೆಮನೆಯೊಳು ಅಸುನೀಗಿಹುದು 
ದೇಶಮಾತೆ ಶ್ರೀ ಕಸ್ತೂರಬಾಯಿಯು ದೇಶದಿ ಕಣ್ಣರೆಯಾಗಿಹುದು । 
ಮೈಸೂರ್‌ ಕನ್ನಡ ಈಸೂರ್‌ವೀರರು ಪಾಶಿಯಾದ ಪರಿಶ್ಲಾಘ್ಯವದು 
ಕಾಸಿನ ದಾಸರಿಗನುಭವವಿಲ್ಲವು ದೇಶದಭಕ್ತರ ತ್ಕಾಗವದು ॥ 

ಉಡನ್‌ 
ಧಸ್ಸೆನ್ನುವ ಬೆಂಗ್ಳೂರ್‌ ದಾವಣಗೆರೆಯ ವಿಚಾರ 
5 ಶ್ರವಣಬೆಳಗೊಳದ ಸಂತೆಯೊಳಾಹಾಕಾರ 
ಸು 


ಗುಲ್ಲುಡನ್‌ 
ಆ ಕಡೆಯ ಭೀಕರ ಸಂಗ್ರಾಮ 
ಈ ಕಡೆಗೆ ಆವರಿಸಲು ಅಮಮ 
ಕಕಮಕದಿ ಬೆದರಿತು ಜನಸ್ತೋಮಾ 


ಸ್ವಾತಂತ್ರ್ಯ ಸಂಗ್ರಾಮದ ಲಾವಣಿಗಳು 31 


ಸಕಲ ಬ್ರಿಟಿಷರ ಭೀತಿಯಪಡಿಸಿತು ಕಾಂಗೆಸ್‌ ಕಾರ್ಯಕ್ರ ಕಮ॥ 


ಶ್ಲೋಕ 

ಸೋಕಿ ಇಲ್ಲಿಗೆ ಸಮರದಾಹವು ಸಾಕುಸಾಕೆಂದೆನಿಸಿತು 

ಕಾಕಿನಾಡ್‌ ಮದರಾಸುಪಟ್ಟಣದೊಳಗೆ ಬಾಂಬುಗಳ್‌ ಬಿದ್ದಿತು ॥ 
ಚಾಲು 

ತೂರಿಜಪಾನರು ಭಾರತಗಡಿಯೊಳು ತೋರಿದರತಿಶಯ ವೀರತನ 


ಭಾರತೀಯ ಸ್ವಾತಂತ್ರ್ಯದ ಸಮರದ ಸಾರವನರಿಯಿರಿ ಸೂರಿಜನ. 
ಬ್ರಿಟೀಷರೆದೆ ರುಲ್ಲೆನಿಸಿತು ಕಾಂಗ್ರೆಸ್‌ ಚಳವಳಿ ಕಾರ್ಯಾಚರಣೆಯಲಿ 
ಕುಟಿಲ ತಂತ್ರಗಳು ನಡೆಯದೆ ಹೋಯಿತು ನೇತಾಜಿಪೌಜಿನ ಎದುರಿನಲಿ ॥ 
ಪಟೇಲರಿಂದಲಿ ನಾವಿಕ ಮುಷ್ಕರ ನಿಂತಿತು ಒ೦ದೇ ಮಾತಿನಲಿ 
ಕಠೋರವೆನಿಸಿದ ಗಾಂಧೀಜಿ ವಾಕ್ಯವು ದಿಟವೆಂದೆನಿಸಿತು ದೇಶದಲಿ ॥ 
ಸೆಟೆಯಿಲ್ಲದ ಸಂಪೂರ್ಣ ಸ್ವತಂತ್ರ್ಯವು ಲಭಿಸಿತು ತು ನಲವತ್ತೇಳರಲಿ 
ತಟವಟದಿಂದ ಪಾಕಿಸ್ಥಾನವು ಉದಿಸಿತು ಹಟದಿಟಮಾಡುತಲಿ ॥ 

ಶ್ಲೋಕ 
ಕೂಡಿಬಾಳದೆ ಪಾಕಿಸ್ಥಾನವು ಬೇರೆಯಾದರು ಸಹಿಸದೆ 
ಹೇಡಿತನದೊಳು ಜಮ್ಮು ಕಾಶ್ಮೀರ್‌ ನುಂಗಲೋಸುಗ ಕಾದಿದೆ ॥ 


ದೊಡ್ಡ ಉಡನ್‌ 


ಸ್ವತಂತ್ರಭಾರತದಿ೦ದ ಬ್ರಿಟೀಷರು ಬಿಟ್ಟರು ಬಂಡಿಯ ತೀವುಗತಿ 
ಸ್ವತಂತ್ರಭಾರತ ರಾಷ್ಟ್ರಪತೀ ರಾಜೇಂದ್ರ ಪ್ರಸಾದರ ತ್ಯಾಗವತಿ 


gl 


ತಂತ್ರಭಾರತ ಪ್ರಧಾನಸಚಿವರ ನೆಹರು ಮತೀಜನ ಪೇಮವತಿ 
ತಂತ್ರ ಸಾಧನೆಗೈದ ಮಹಾತ್ಮರ ಕೀರ್ತಿನಿರಂತರ ವಿಖ್ಯಾತಿ ॥ 


೩ 


೭೨% 


32 ಭಾರತ ಸ್ವಾತಂತ್ರ್ಯ ಚಳವಳಿಯ ಲಾವಣಿ 


ಉತಾರ್‌ ಉಡನ್‌ 
ಸಂಚಿತಹುಡುಕಿತು ಹರಿಜನರುದ್ಧಾರ ಸ್ವತಂತ್ರ ಪಡೆದಾಕ್ಷಣ ಕಾ೦ಗ್ರೆಸ್‌ 
ಮಿಂಚಿದ ಆರ್ನೂರ್‌ ಸಂಸ್ಥಾನಂಗಳ ವಿಲೀನಗೊಳಿಸಿತು ಘನಕಾಂಗೆಸ್‌ ॥ 


ಕಾದಿ ನಾ ವ ನಾವಿ ೦ ಇ 
ವಂಚನೆಯಿಲ್ಲದೆ ನೀರಾವರಿ ಮೇಣ್‌ ದೇಶದ ಏಳಿಗೆಯನು ಕಾಂಗ್ರೆಸ್‌ 


tl 


al 


ಪಂಚವಾರ್ಷಿಕದ ಯೋಜನೆಯಿಂದಲಿ ಸಾಧಿಸುತಿರುವುದು ನಿಜಕಾಂಗೆಸ್‌ ॥ 
ಉಡನ್‌ 

ಇದು ಒಂದು ಕೇಳಿ ಜನರೆಲ್ಲ ಪೂರ್ಣಕಿವಿಕೊಟ್ಟು 

ಅಧಿಕಾರದ ಲಾಲಸೆಬಿಟ್ಟುಬಿಡಿರಿ ದಯವಿಟ್ಟು 

ಮುದದಿಂದ ರಾಷ್ಟ್ರ ಕರ್ತವ್ಯದೊಳಗೆ ಮನಸಿಟ್ಟು 

ಒದಗಿರುವ ಸ್ವತಂತ್ರತೆ ಉಳಿಸಿಕೊಳ್ಳಿ ಶ್ರಮಪಟ್ಟು ॥ 
ಗುಲ್ಲುಡನ್‌ 

ದಿನಕ್ಕೊಂದು ಪಕ್ಷಹುಟ್ಟುತಿಹುದು 

ಜನಕ್ಕಿದರಿ೦ದ ಸೌಖ್ಯಸಿಗದು 

ಮನಕ್ಕಿದು ತಾನೆಲೆ ತನ್ನದು 

ತಾನೆಚ್ಚಿಂಬುದು ಬಿಟ್ಟರೆ ಸುಖವಿಹುದು ॥ 
ಶ್ಲೋಕ 

ೀಶದೊಳು ಜನಜಾಗ್ರತೆಯಪಡಲೆಂದು ಲಾವಣಿ ರಚಿಸಿದೆ 


ೇಶಭಕ್ತರು ತಿಳಿಯಲೋಸುಗ ಮುಖ್ಯ ವಿಷಯವು ತಿಳಿಸಿದೆ ॥ 


tL € 


ಚಾಲು 
ಸ್ಮರಿಸಿ ಪುಟ್ಟ ನಂಜಣ್ಣರ ಪೇಳಿದ ನೀಲಕಂಠಯ್ಯನು ಪದವಿದನು 


ಭಾರತೀಯ ಸ್ವಾತಂತ್ಯದ ಸಮರದ ಸಾರವನರಿಯಿರಿ ಸೂರಿ ಜನ. 


ತುರಾಬಿರುದಾರ್‌, ಲಾವಣಿ ವಿದ್ವಾನ್‌ ಬಿ. ನೀಲಕಂಠಯ್ಯ 
ಮೈಸೂರು ಸಂಸ್ಥಾ ನದ ಅಪರೂಪದ ಲಾವಣಿ ಕಲಾವಿದರು. ಪ್ರಥಮ 
ದರ್ಜೆಯ ಗುರುಮುಖೇನ ಲಾವಣಿ ದೀಕ್ಷೆಪಡೆದವರು. ಲಾವಣಿ 
ಗಾಯನ, ರಚನೆಯಲ್ಲಿ ಸಿದ್ಧ ಹಸ್ತರು. ಯಾವುದೇ ವಿಷಯದ 
ಬಗೆಗಾದರೂ ಮಾಹಿತಿ ಸಂಗ್ರಹಿಸಿ, ಅಚ್ಚುಕಟ್ಟಾಗಿ ಲಾವಣಿ ರಚಿಸುವ 
ಕಲೆ ಅವರಿಗೆ ಸಿದ್ಧಿಸಿತ್ತು. ಮೈಸೂರು ಸಂಸ್ಥಾನದ ಸ್ವಾತಂತ್ರ್ಯ 
ಹೋರಾಟದ ಸಂದರ್ಭದಲ್ಲಿ ಅವರ ಲಾವಣಿಗಳು ಬೀರಿದ ಪ್ರಭಾವ 
ಅಷ್ಟಿಷ್ಟಲ್ಲ. ಅವರ ಟಿಪ್ಪುಸುಲ್ತಾನ್‌ ಲಾವಣಿ ಬ್ರಿಟಿಷರಿಂದ ನಿಷೇಧಕ್ಕೆ 
ಒಳಗಾಗಿತ್ತು. ಬೆಂಗಳೂರು ಗಣಪತಿ ಸತ್ಯಾಗ್ರಹ ಲಾವಣಿ 
ನವಜಾಗೃತಿಗೆ ನಾಂದಿಯಾಯಿತು. ೧೯೩೮ರಲ್ಲಿ ನಡೆದ ಶಿವಪುರ 
ರಾಷ್ಟ್ರ ಕೂಟ, ವಿದುರಾಶ ತ್ನ ಹತ್ಯಾಕಾಂಡ ಲಾವಣಿ ಇತಿಹಾಸದಲ್ಲಿ 
ಮ ಬಿಜ ಅಧ್ಯಾಯಗಳ ಎ ಭಾರತ ಸ್ಟಾ ತಂತ್ರ , ಚಳವಳಿಯ 
ಲಾವಣಿ ಭಾರತ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯ ಹಾಗು, 
ಇವುಗಳಲ್ಲದೆ ಇಪ್ಪತ್ತ 'ದಕ್ಕೂ ಹೆಚ್ಚು ವೈವಿಧ್ಯಮಯವಾದ 
ಲಾವಣಿಗಳನ್ನು ನೀಲಕಂಠಯ್ಯ ರಚಿಸಿದ್ದಾರೆ. 

ಮೈಸೂರು ಸಂಸ್ಥಾನದಲ್ಲಿ ವ್ಯಾಪಕವಾಗಿ ಪ್ರಚಾರದಲ್ಲಿದ್ದ, 
ಈಗಲೂ ಅಲ್ಲಲ್ಲಿ ಆಗಾಗ ಕಾಣಿಸುವ ಅನುಪಮ ಲಾವಣಿ ಗಾಯನದ 
ಮಾದರಿಗಳಿಗೆ ಪ್ರಸ್ತುತ ಲಾವಣಿಗಳು ಸಾಕ್ಷಿ ಯಾಗಿವೆ. 


ಪ್ರೊ. ಡಿ. ಲಿಂಗಯ್ಯ 


ಕರ್ನಾಟಕ ಜಾನಪದ ಪರಿಷತ್ತು 
ಬೆಂಗಳೂರು 





